ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1289 

ಸದಸ್ಯರ ಹೆಸರು: ಶ್ರೀ ಪಿ.ಆರ್‌.ರಮೇಶ್‌ 

ಉತ್ತರಿಸುವ ದಿನಾ೦ಕ: 17-03-2020 

ಉತ್ತರಿಸುವವರು: ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಪ್ರಶ್ನೆಗಳು ಉತ್ತರ 


ರಾಜ್ಯದಲ್ಲಿ ಎಷ್ಟು ರೇಷ್ಮೆ ಗೂಡಿನ ಮಾರುಕಟ್ಟೆ 
ಗಳಿವೆ ಇವುಗಳಲ್ಲಿ ಎಷ್ಟು ದೂಡ್ಡ ಮತ್ತು ಸಣ: 
ಮಾರುಕಟ್ಟೆಗಳು ಇವೆ; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ರಾಜ್ಯದಲ್ಲಿ ಒಟ್ಟು 55 ರೇಷ್ಮೆ ಗೂಡಿನ ಮಾರುಕಟ್ಟೆಗಳು ಇರುತ್ತವೆ. 
ಇವುಗಳಲ್ಲಿ, 4 ದೊಡ್ಡ ರೇಷ್ಮೆ ಗೂಡಿನ ಮಾರುಕಟ್ಟೆಗಳು, 51 ಸಣ್ಣ 
ರೇಷ್ಠ ಗೂಡಿನ ಮಾರುಕಟ್ಟೆಗಳಾಗಿವೆ. 

(ಜಿಲ್ಲಾವಾರು ವಿವರ ಅನುಬಂಧದಲ್ಲಿ ನೀಡಿದೆ) 


ಬೇರೆ ದೇಶ/ರಾಜ್ಯಗಳಿಲದ ರೇಷ್ಮೆಯನ್ನು ಅಮದು 
ಮಾಡಿಕೊಳ್ಳಲಾಗುತ್ತಿದೆಯೇ; ಇದ್ದಲ್ಲಿ ಎಲ್ಲಿಂದ 
ಎಷ್ಟು ರೇಷ್ಠಯನ್ನು ವಾರ್ಷಿಕವಾಗಿ ಆಮೆದು 
ಮಾಡಿಕೊಳ್ಳಲಾಗುತ್ತಿದೆ; (ಮಾಹಿತಿ ನೀಡುವುದು) 


ಕರ್ನಾಟಕ ರಾಜ್ಯಕ್ಕೆ ಬೇರೆ ದೇಶ/ ರಾಜ್ಯಗಳಿಂದ ರೇಷ್ನೆ ಆಮದು 
ಮಾಡಿಕೊಳ್ಳಲಾಗುತ್ತಿಲ್ಲ. 2018-19 ನೇ ಸಾಲಿನಲ್ಲಿ ಕೇಂದ್ರ ರೇಷ್ಮ 
ಮಂಡಳಿಯ ವರದಿಯ ಪ್ರಕಾರ ಭಾರತಕ್ಕೆ ಒಟ್ಟಾರೆ ಕಚ್ಚಾ ರೇಷ್ಟೆ 
ಆಮದಿನ ಪ್ರಮಾಣ 2785 ಟನ್‌ ಗಳಷ್ಠಿರುತ್ತದೆ. ಇದು 3ಎ ಹಾಗೂ 
ಮೇಲ್ಲಟ್ಟಿ ದರ್ಜೆ ದ್ವಿತಳಿ ರೇಷ್ಮೆ ಆಗಿದ್ದು, ಚೀನಾ ಮತ್ತು ವಿಯೆಟ್ನಾಂ 
ದೇಶದಿಂದ ಆಮದು ಮಾಡಿಕೊಳಲಾಗಿರುತ್ತದೆ. 


ರಾಜ್ಯದ ರೇಷ್ಟೆಯನ್ನು ಬೇರೆ ರಾಜ್ಯಗಳಿಗೆ / 
ದೇಶಗಳಿಗೆ ರಫ್ತು; ಮಾಡಲಾಗುತ್ತಿದೆಯೇ: ಇದ್ದಲ್ಲಿ 
ವಾರ್ಷಿಕವಾಗಿ ' ಎಷ್ಟು ರೇಷ್ಠಯನ್ನು ರಫ್ತು 
ಮಾಡಲಾಗುತ್ತಿದೆ; (ವಿವರ ನೀಡುವುದು 


ದೇಶದ ವಿವಿಧ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯದ ರೇಷ್ಟಯು 
ಬಳಕೆಯಾಗುತ್ತಿದ್ದು, ಈ ರಾಜ್ಯಗಳ ಕಚ್ಚಾ ರೇಷ್ಠಯ ಬಳಕೆಯ ನಿರ್ಧಿಷ್ಟ 
ಅಂಕಿ-ಅಂಶ ಲಭ್ಯವಿರುವುದಿಲ್ಲ. ಆದರ, ಕರ್ನಾಟಕ . ರಾಜ್ಯದಲ್ಲಿ 


ಉತ್ಪಾದನೆಯಾಗುವ ದೇಷ್ಮೆ 


ರ 


ಬಳಕೆ ಇತರೆ ರಾಜ್ಯಗಳು ಶೇ.50-60 
ಷಪ್ಲಿದೆಯೆ೦ದು ಅಂದಾಜಿಸಲಾಗಿದೆ. 

2018-19 ನೇ ಸಾಲಿನಲ್ಲಿ ರೇಷ್ಮೆ ನೂಲು, ಬಟ್ಟೆ ಸಿದ್ದ ಉಡುಪುಗಳು, 
ನೆಲ ಹಾಸುಗಳು ಮತ್ತು ರೇಷ್ಠ ಜೂಟು ಒಳೆಗೊಂಡರ೦ತೆ' ದೇಶದ 
ರೇಷ್ಮ ಮತ್ತು ರೇಷ್ಮೆ ಉತ್ಪನ್ನಗಳ ರಪ್ತಿನ ಒಟ್ಟು ಮೌಲ್ಯ 29136 
ಮಿಲಿಯನ್‌ ಅಮೆರಿಕನ್‌ ಡಾಲರ್ನಷ್ಠಿದೆ. ಕೇಂದ್ರ ರೌಷ್ನೆ ಮಂಡಳಿಯ 
ವರದಿಯ ಪ್ರಕಾರ ಇದರಲ್ಲಿ ರಾಜ್ಯದ ಪಾಲು ಶೇ.24 ರಷ್ಟಿರುತ್ತದೆ. 


ರೇಷ್ನೆ ಮಾರುಕಟ್ಟೆ' ಗುಣಮಟ್ಟವನ್ನು ಹೆಚ್ಚಿಸಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; ಹಾಗೂ 
ರೈತರಿಗೆ ನೀಡಲಾಗುತ್ತಿರುವ ' ಯೋಜನೆಗಳಾವುವು? 
(ಸಂಪೂರ್ಣ ಮಾಹಿತಿ ನೀಡುವುದು) 


ರೇಷ್ಠೆ ಗೂಡಿನ ಮಾರುಕಟ್ಟೆಗಳ ಗುಣಮಟ್ಟ ಹೆಚ್ಚಿಸಲು ಈ 


ಕೆ 


'ಳಕಂ೦ಡಂತೆ ಕ್ರಮವಹಿಸಲಾಗಿದೆ. 

ಶುದ್ದ ಕುಡಿಯುವ. ನೀರಿನ ಫಟಕ, ಶೌಚಾಲಯ ವ್ಯವಸ್ಥೆ, 
ತೂಕದಲ್ಲಿ ಬನಿಖರತೆಗಾಗಿ ಎಲೆಕ್ಟಾನಿಕ ತೊಕೆದ 'ಯಂತೆಗಳು. 
ಗೂಡುಗಳನ್ನು ತೂಕ ಮಾಡಲು "ಹೆಚ್‌ಡಿಪಿಇ' ಕ್ಷೇಟ್‌ಗಳ ಸೌಲಭ್ಯ, 
ಗೂಡುಗಳ ಶೇಖರಣೆಗಾಗಿ ಕಬ್ಬಿಣದ ಜಾಲರಿಗಳು, ರೇಷ್ಮೆ 
ಇಲಾಖೆಯಿಂದ ರೇಷ್ಮೆ ಬೆಳೆಗಾರರಿಗೆ ಒದಗಿಸಲಾಗುವ ಸಪಲತ್ತುಗಳ/ 
ರೇಷ್ಮೆ ಕೃಷಿಯಲ್ಲಿ ಪಾಲಿಸಬೇಕಾದ ಮುನ್ನಚ್ಛರಿಕೆ ಕ್ರಮಗಳ ಡಿಸಪ್ಲೇ 
ಬೋರ್ಡ್‌, ಮುಂತಾದ ಮೂಲಭೂತ ಸೌಲಭ್ಯಗಳನ್ನು 
ಒದಗಿಸಲಾಗಿದೆ. ಮಾರುಕಟ್ಟೆಗೆ ಭದ್ರತಾ ಸಿಬ್ಬಂದಿ,. ಸ್ವಚ್ಛತಾ 
ಸಿಬ್ಬಂದಿಗಳ ವ್ಯವಸ್ಥೆ ಒದಗಿಸಲಾಗಿದೆ. 

ರೇಷ್ಮ ಬೆಳೆಗಾರರು ಬೆಳೆದ ರೇಷ್ಮ" ಗೂಡನ್ನು ಪಾರದರ್ಶಕವಾಗಿ 
ಮಾರಾಟ ಮಾಡಲು 10 ಮಾರುಕಟ್ಟೆಗಳಲ್ಲಿ ಇ-ಹರಾಜು 
ಪದ್ಮತಿಯನ್ನು ಅಳವಡಿಸಲಾಗಿದೆ. 

ಶ್ರೇಣಿಕರಣ/ವರ್ಗೀಕರಣ ಆಧಾರದ ಮೇಲೆ ರೇಷ್ಠೆ ಗೂಡಿನ 
ಮಾರುಕಟ್ಟೆಗಳಲ್ಲಿ ಗುಣಮಟ್ಟದ ರೇಷ್ಮೆ ಗೂಡಿಗೆ ಬೆಲೆ ನಿರ್ಧರಿಸಲು 
ಗೂಡು ಪರಿಣ್ಣಾ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುತ್ತಿದೆ. 


ಕನಕಪುರ... .ಮಾರುಕಟ್ಟೆಯಲ್ಲಿ. ಗೂಡು. ಪರೀಕ್ಷೆಯನ್ನು_ 


ಪ್ರಾರಂಭಿಸಲಾಗಿದೆ. ಕೊಳ್ಳೇಗಾಲ ಮತ್ತು ಚನ್ನಪಟ್ಟಣ 


1. 


2 


3. 


ಸರ್ಕಾರವು ಈ ಕೆಳಕಂಡ ಸಹಾಯಧನ ಹಾಗೂ ಪ್ರೋತ್ಸಾನ 
ಸೌಲಭ್ಯಗಳನ್ನು ರೇಷ್ಮೆ ಬೆಳೆಗಾರರಿಗೆ ಒದಗಿಸಲಾಗುತ್ತಿದೆ. 


. ನೂತನ ತಾಂತ್ರಿಕತೆಗಳೆ. ಅಳವಡಿಕೆಗೆ ರೈತರಿಗೆ ತರಬೇತಿ ಮತ್ತು 
. ರೇಷ್ಠ ಗೂಡಿನ ಧಾರಣೆ ಕುಸಿತ ಸಂದರ್ಭದಲ್ಲಿ ರೇಷ್ಮ ಬೆಳೆಗಾರರಿಗೆ 
. ದ್ವಿತಳಿ ಬಿತ್ತನೆ ಬೆಳೆಗಾರರು ಹಾಗೂ ಮೃಸೂರು ಬಿತ್ತನೆ ಬೆಳೆಗಾರರು 


. ರೇಷ್ಮೆ ಬಿತ್ತನೆ ಬೆಳೆಗಾರರಿಗೆ ಉತ್ಪಾದಕತೆ ಮತ್ತು ಗುಣಮಟ್ಟ 
- ಉತ್ತರ ಕರ್ನಾಟಿಕ ಜಿಲ್ಲೆಗಳಲ್ಲಿ ಉತ್ಪಾದಿಸುವ ದ್ವಿತಳಿ ರೇಷ್ಮ 


ಸುಧಾರಿತ ಹಿಪ್ಪುನೇರಳೆ ತೋಟ ಬೆಳೆಯಲು, ನರ್ಸರಿ ಬೆಳೆಸಲು 

ಸಹಾಯಧನ ಹಾಗೂ ತಾಂತ್ರಿಕ ಮಾಹಿತಿ ಒದಗಿಸಲಾಗುತ್ತಿದೆ. 

ಹಿಪ್ಪುನೇರಳೆ ತೋಟಕ್ಕೆ ಟ್ರಂಚಿಂಗ್‌ - ಮಲ್ಲಿಂಗ್‌ ಮಾಡಲು 

ಸಹಾಯಧನ ಹಾಗೂ ತಾಂತ್ರಿಕ ಮಾಹಿತಿ. 

ಹಿಪ್ಪುನೇರಳೆ ತೋಟಕ್ಕೆ ಹನಿ ನೀರಾವರಿ ಅಳವಡಿಕೆಗೆ ಶ.90ರಷ್ಟು 

ಸಹಾಯಧನ. 

ಹಿಪ್ಪುನೇರಳೆ ತೋಟದ ಮಣ್ಣಿನ ಫಲವತ್ತತೆಗಾಗಿ ಜೈವಿಕಗೊಬ್ಬರ 

ಬಳಕೆ, ಹಿಪ್ಪುನೇರಳೆ ಸೊಪ್ಪಿನ ಇಳುವರಿ ಹಾಗೂ ಗುಣಮಟ್ಟ 

ಹೆಚ್ಚಿಸುವ ಸಲುವಾಗಿ ಸಸ್ಯ ಸಂವರ್ಧಕ ಹಾಗೂ ಬೇರು ಕೊಳೆ 

ನಿಯಂತ್ರಣಕ್ಕಾಗಿ ಸಹಾಯಧನ. 

ಹಿಪ್ಪುನೇರಳೆ ಮರ ಕೃಷಿ ಪದ್ಧತಿ ಉತ್ತೇಜನಕ್ಕಾಗಿ ಸಹಾಯಧನ. 

ರೇಷ್ಮೆ ಹುಳು ಸಾಕಾಣಿಕೆ ಮನೆ/ಮೌಂಟಿಂಗ್‌ ಹಾಲ್‌ ನಿರ್ಮಾಣಕ್ಕೆ 

ಸಹಾಯಧನ. 

ಸೋಂಕು ನಿವಾರಕಗಳ ಪೂರೈಕೆ ಮತ್ತು ಸಲಕರಣೆಗಳಿಗೆ 

ಸಹಾಯಧನ ಹಾಗೂ ತಾಂತ್ರಿಕ ಮಾಹಿತಿ. 

ರೋಟರಿ ಚಂದ್ರಿಕೆಗಳ ಖರೀದಿಗೆ ಸಹಾಯಧನ \ 

ದಿತಳಿ ಜಾಕಿ ವೆಚ್ಚಕ್ಕೆ ಸಹಾಯಧನ. | 
- ಜಾಕಿ ಸಾಕಾಣಿಕಾ ಕೇಂದ್ರದ. ಸ್ಮಾಪನೆಗೆ / ಸಲಕರಣೆಗಳಿಗೆ | 

ಸಹಾಯಧನ. 


ಕಾರ್ಯಾಗಾರ. 
ರಕ್ಷಣಾತ್ಮಕ ದರ ನೀಡಲಾಗುತ್ತಿದೆ. 


ಬೆಳೆಯುವ ಬಿತ್ತನ ಗೂಡಿಗೆ ಪ್ರೋತ್ಸಾಹಧನ / ಬೋನಸ್‌ 
ನೀಡಲಾಗುತ್ತಿದೆ. 


ಆಧರಿಸಿ ಬಿತ್ತನೆ ಗೂಡಿಗೆ ಪ್ರೋತ್ತಾಹಧನ ನೀಡಲಾಗುತ್ತಿದ. 
ಗೂಡಿಗೆ ಕೆ.ಜಿ.ಗೆ ರೂ.10/-ರಂತೆ ಸಾಗಾಣಿಕೆ ವೆಚ್ಚ. 


ರೇಷ್ಮೆ 40 ರೇಕ್ಯವಿ 2020 


(ನಾರಾಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಮತ್ತು 
ರೇಷ್ಮೆ ಸಚಿವರು 


ಮಾರುಕಟ್ಟೆಗಳಲ್ಲಿ ಪ್ರಾಹೊಗನವಾಗಿ ಪ್ರಾಕರನಸಮಾಡ 
ರಾಮನಗರ, ಶಿಡಘಟ್ಟ ಚಿಂತಾಮಣಿ, ಮತ್ತು ವಿಜಯಪುರ 
ಮಾರುಕಟ್ಟೆಗಳಲ್ಲಿ ರೇಷ್ಮ ಗೂಡು ಪರೀಕ್ಷೆಯನ್ನು” ಪ್ರಾರಂಭಿಸಲು 
ಕ್ರಮವಹಿಸಲಾಗುತಿದೆ. 

ರೇಷ್ಮ ಗೂಡಿನ ಮೌಲ್ಯವನ್ನು ರೇಷ್ಮೆ ಬೆಳೆಗಾರರ ಬ್ಯಾಂಕ್‌ ಖಾತೆಗೆ 
ಜಮೆ ಮಾಡಲು ರಾಮನಗರ, ಕೋಲಾರ, ಕನಕಪುರ, ಶಿಡ್ಲಘಟ್ಟ ! 
ರೇಷ್ಮೆ ಗೂಡಿನ ಮಾರುಕಟ್ಟೆಗಳಲ್ಲಿ ಇ-ಹಣ ಪಾವತಿ ಪದ್ಧತಿಯನ್ನು 
ಪ್ರಾಯೋಗಿಕವಾಗಿ ಪ್ರಾರಂಭಿಸಲಾಗಿದೆ. | 


ವಿಧಾನ ಪರಿಷತ್‌ ಹ್ರನ್ನೆ ಸುಖೆ1289 ಕೈ ಅನುಬಂಧ 


ಜಿಟ್ಲೆ ತಾಲ್ತೂಕು 


E 
2 
3 
3 ಕೊಳ್ಳೇಗಾಲ 
ಮಾರುಕಟ್ಟೆಗಳು (ದಿನವಓಿ 10ಮೆ.ಟನ್‌ 
1 ರ್‌ ದೇವನಹಳ್ಳಿ 
2 | 
6 
3 ಚಾಮರಾಜನಗರ 
ಚಾಮರಾಜನಗರ 
ಕೊಳ್ಳೇಗಾಲ 
$ [ಮೈಸೂರು ಮೈಸೂರು 
ಶಿ. ನರಸೀಪುರ 
9 ಚಿಕ್ಕಬಳ್ಳಾಹುರ 
ಚಿ೦ತಾಮಣಿ 
ಕಿಡ್ಛಘಟ 
10 ಬಂಟ್ರಾಳ - 
1B ದಾವಣಗೆರೆ 
1 [ಡಾರವಾಡ 
13 ಶಿರಹಟ್ಟಿ 
14 [ಗುಲ್ಬರ್ಗ 3 
[ಜೀವರ್ಗಿ 


16 ಮಂಡ್ಯ 28 [ಮಳಿವಳ್ತಿ 
17 [ರಾಮನಗರ 29 |ಚನ್ವಬಟಣ 
30 [ಮಾಗಡಿ 


15 [ರಾಯಚೂರು [ಲಿಂಗಸೂಗೂರು 
19 |ಹಾವೇರಿ [ಹಾವೇರಿ 
20 [ಬೆಂಗಳೂರು ನಗರ ಬೆಂಗಳೂರು ಉತ್ತ 
[ಅನೇಕಲ್‌ 
ಆನೇಕಲ್‌ 
2 [ಬೆಳಗಾಂ ಬೆಳಗಾಲಿ 
22 [ಹಾಸನ 
3 ಸೋಮವಾರಪೇಟೆ 
23 [ಮಂಡ್ಹ 8.ಆರ್‌.ಪೇಟಿ 
25 [ಶಿವಮೊಗ್ಗ ಶಿವಮೊಗ್ಗ, 
26 [ತುಮಕೂರು [ತುಮಕೂರು 
ತುಮಕೂರು ¥ 
ಕುಣಿಗಲ್‌ 
ಕುಣಿಗಲ್‌ 


27 |ಉತರ ಕನ್ನಡ ಕಿರ 


